S 


ಕರ್ನಾಟಕ ರಾಜ್ಯಪತ್ರ 


. 


.. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೩೦ , ೨೦೧೨ ( ಭಾದ್ರಪದ ೮, ಶಕ ವರ್ಷ ೧೯೩೪) | ಸಂಚಿಕೆ ೩೫ 


ಸಂಪುಟ ೧೪೭ | 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಇ 168 ವಾತೆಸಿ 2012 , ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್ , 2012 . 


ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ದಿನಾಂಕ 06 - 07 - 2012 ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 168 ವಾತೆಸಿ 
2012, ರ ಕ್ರಮ ಸಂಖ್ಯೆ (5) ರ ಅಂಕಣ (3) ರಲ್ಲಿ " ವಾಣಿಜ್ಯ ತೆರಿಗೆ ಅಧಿಕಾರಿ - 69, ಜಾರಿ -19 , ಬೆಂಗಳೂರು ( ಖಾಲಿ ಸ್ಥಾನದಲ್ಲಿ) " ಎಂಬುದರ 
ಬದಲಾಗಿ " ವಾಣಿಜ್ಯ ತೆರಿಗೆ ಅಧಿಕಾರಿ ( ಜಾರಿ ) - 39, ಬೆಂಗಳೂರು ( ಖಾಲಿ ಸ್ಥಾನದಲ್ಲಿ) " ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಆರ್. ಚಂದ್ರಶೇಖರಾರಾಧ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಸಮನ್ವಯ & ವಾತೆ. - 2). 


ಪಿ . ಆರ್ . 1076 


ತೋಟಗಾರಿಕೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ :ತೋಇ33 ರೇಉನಿ 2012 ( ಭಾಗ -1 ) ಬೆಂಗಳೂರು, ದಿನಾಂಕ: 04ನೇ ಆಗಸ್ಟ್ 2012 . 


ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎನ್. ಎಂ. ಪನಾಲಿ, ಭಾಆಸೇ , ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರನ್ನು ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಪರಮೇಶ್ ಪಾಂಡೆ, ಭಾಆಸೇ ., ಇವರ ಸ್ಥಾನದಲ್ಲಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್. ಚಂದ್ರಶೇಖರ್ 

ಪೀಠಾಧಿಕಾರಿ 
ತೋಟಗಾರಿಕೆ ಇಲಾಖೆ (ರೇಷ್ಮೆ). 


ಪಿ . ಆರ್‌ . 1077 


(೬೭೭) 


೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೨ 


ಭಾಗ- ೨ 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 41 ಭಾವಿ 2012 ಬೆಂಗಳೂರು, ದಿನಾಂಕ : 28ನೇ ಜುಲೈ, 2012. 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 52 ಸಅಸೇ 2011 , ದಿನಾಂಕ : 05 - 05 - 2012ರಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಇಲಾಖೆಯ ವಶಕ್ಕೆ ನೀಡಲಾದ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಸಿ. ಆರ್‌.ರವೀಂದ್ರ ಇವರನ್ನು ಭಾಷಾಂತರ ನಿರ್ದೇಶನಾಲಯದ ಆಡಳಿತಾಧಿಕಾರಿ 
ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಶ್ರೀಧರ್, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಪಿ . ಆರ್ . 1078 


HOME SECRETARIAT 

NOTIFICATION 


No . HD 10 PCE 2012 , BANGALORE , DATED : 3rd August, 2012 . 


The services of Sri Alok Kumar, IPS, Inspector General of Police , Commander Anti Naxal Force , from the State Police 
are co -opted with immediate effect in addition to his regular duties for a period of three months to the Special Investigation 
Team , already constituted in the Notification No . HD 10 PCE 2012 dated , 21-05 - 2012 , in place of Sri V. S .D Souza , Deputy 
Commissioner of Police ( Intelligence ), Bangalore City . 


By Order and in the name of the Governor of Karnataka 

Prakash . Y. K , 
Under Secretary to Government, 
Home Department(Law & Order). 


PR, 1063 


ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಒಇ 14 ಪಿಪಿಇ 2012 , ಬೆಂಗಳೂರು, ದಿನಾಂಕ: 04 - 07 - 2012 . 


h 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 14 ಪಿಪಿಇ 2012 , ದಿನಾಂಕ 25 - 05 - 2012 ರಲ್ಲಿ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿಕೊಂಡು 
ಓದಿಕೊಳ್ಳತಕ್ಕದ್ದು. 

1. ಕ್ರಮ ಸಂಖ್ಯೆ : 76ರ 5ನೇ ಕಾಲಂನಲ್ಲಿ "ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , 

ಹಾನಗಲ್" ಎಂಬುವರ ಬದಲಾಗಿ "ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ ( ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 

ಹಾನಗಲ್ " ಎಂದು. 
2 . ಕ್ರಮ ಸಂಖ್ಯೆ : 132ರ 4ನೇ ಕಾಲಂನಲ್ಲಿ "ಸಿಸಿ ನಂ . 958 /11 " ಎಂಬುದರ ಬದಲಾಗಿ ಸಿಸಿ ನಂ . 95810 ” ಎಂದು. 
3. ಕ್ರಮ ಸಂಖ್ಯೆ : 151 ಇದು ಪುನರಾವರ್ತನೆ ಆಗಿರುವುದರಿಂದ ಅದನ್ನು ರದ್ದುಪಡಿಸಲು. 
4. ಕ್ರಮ ಸಂಖ್ಯೆ : 162ರ 4ನೇ ಕಾಲಂನ 4ನೇ ಸಾಲಿನಲ್ಲಿ " 07 /0 " ಎಂಬುದರ ಬದಲಾಗಿ "711" ಎಂದು. 
5. ಕ್ರಮ ಸಂಖ್ಯೆ : 163ರ 3ನೇ ಕಾಲಂನ 1ನೇ ಸಾಲಿನಲ್ಲಿ "39/410 " ಎಂಬುದರ ಬದಲಾಗಿ "39 /10" ಎಂದು. 

ಕ್ರಮ ಸಂಖ್ಯೆ : 167 ರಲ್ಲಿ ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ ಪ್ರಕರಣದ ಸಂಖ್ಯೆ ಸಿಸಿ ನಂ . 429 /10 , ಪ್ರತಿ 
ಪ್ರಕರಣದ ಸಂಖ್ಯೆ ಸಿಸಿ ನಂ . 430/ 0" ಎಂಬುದರ ಬದಲಾಗಿ ಸಿಜೆ ( ಹಿವಿ) ಜೆಎಂಎಫ್‌ಸಿ ನ್ಯಾಯಾಲಯ , ಚಿಕ್ಕನಾಯಕನಹಳ್ಳಿ 

ಪ್ರಕರಣದ ಸಂಖ್ಯೆ ಸಿಸಿ ನಂ . 42940, ಪ್ರತಿ ಪ್ರಕರಣದ ಸಂಖ್ಯೆ ಸಿಸಿ ನಂ . 430/10” ಎಂದು. 
7. ಕ್ರಮ ಸಂಖ್ಯೆ : 215ರ ಕಾಲಂ 3ರ 4ನೇ ಕ್ರಮ ಸಾಲಿನಲ್ಲಿ "2550/11 " ಎಂಬುದರ ಬದಲಾಗಿ "2550/10 " ಎಂದು. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೨ 


೬೭೯ 


ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 14 ಪಿಪಿಇ 2012 , ದಿನಾಂಕ 25 - 05- 2012 ರಲ್ಲಿ ಯಾವುದೇ ಬದಲಾವಣೆಗಳು 
ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಹೆಚ್.ಕೆ. ನಿಂಗಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1079 

ಒಳಾಡಳಿತ ಇಲಾಖೆ, (ಪೋಲೀಸ್ ಸೇವೆಗಳು ( ಬಿ ) 


ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಇ 133 ವಾತೆಸಿ 2012 , ಬೆಂಗಳೂರು, ದಿನಾಂಕ : 04 - 07 -2012. 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರನ್ನು ವರ್ಗಾವಣೆ ಮಾಡಿದ ದಿನಾಂಕ 27 -06-2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 133 
ವಾತೆಸಿ 2012 , ರ ಭಾಗ -1ರ ಕ್ರಮ ಸಂಖ್ಯೆ (1) ರ ಅಂಕಣ (3) ರಲ್ಲಿ " ಸ್ಥಳೀಯ ಮೌಲ್ಯವರ್ಧಿತ ಕಛೇರಿ - 180 ಕೋಲಾರ" ಎಂಬುದರ ಬದಲಾಗಿ 
" ಜಾರಿ ಕೋಲಾರ" ಎಂದು ಹಾಗೂ ಕ್ರಮ ಸಂಖ್ಯೆ 2ರ 2ನೇ ಅಂಕಣದಲ್ಲಿ "ಸ್ಥಳೀಯ ಮೌಲ್ಯವರ್ಧಿತ ಕಛೇರಿ - 180 ಕೋಲಾರ" ಎಂಬುದರ ಬದಲಾಗಿ 
ಜಾರಿ ಕೋಲಾರ " ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಆರ್. ಚಂದ್ರಶೇಖರಾರಾಧ್ಯ, 

ಪೀಠಾಧಿಕಾರಿ, 
ಪಿ . ಆರ್ , 1080 

ಆರ್ಥಿಕ ಇಲಾಖೆ, (ವಾಣಿಜ್ಯ ತೆರಿಗೆ -2). 


ಆರ್ಥಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆಇ 171 ವಾತೆಸಿ 2012 , ಬೆಂಗಳೂರು, ದಿನಾಂಕ: 04 - 07 - 2012 . 


ಎಂಬ 


ವಾಣಿಜ್ಯ ತೆರಿಗೆ ಉಪ ಆಯುಕ್ತರನ್ನು ವರ್ಗಾವಣೆ ಮಾಡಿದ ದಿನಾಂಕ 27 - 06 - 2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 171 
ವಾತೆಸಿ 2012, ರ ಭಾಗ -1ರ ಕ್ರಮ ಸಂಖ್ಯೆ (2) ರಲ್ಲಿ "ಶ್ರೀ ಎನ್. ಆರ್ . ನಾಣಯ್ಯ , ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಲೆಕ್ಕ ಪರಿಶೋಧನೆ -6.8, 
ಡಿವಿಓ - 6 ಬೆಂಗಳೂರು" ಎಂಬುದರ ಬದಲಾಗಿ "ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, " ಲೆಕ್ಕ ಪರಿಶೋಧನೆ - 1.6, ಡಿವಿಓ - 1 ಬೆಂಗಳೂರು" ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಆರ್. ಚಂದ್ರಶೇಖರಾರಾಧ್ಯ , 

ಪೀಠಾಧಿಕಾರಿ , 
ಪಿ . ಆರ್. 1081 

ಆರ್ಥಿಕ ಇಲಾಖೆ, ( ವಾಣಿಜ್ಯ ತೆರಿಗೆ - 2). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಲಾ 63 ಎಲ್‌ಎಜಿ 2012 , ಬೆಂಗಳೂರು, ದಿನಾಂಕ: 05 - 07 - 2012 . 


ಶ್ರೀ ಚಂದ್ರಕಾಂತ್ ಮಲ್ಲಾಬಾದಿ, ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಗುಲ್ಬರ್ಗಾ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 21- 04 - 2012 ರಿಂದ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುಲ್ಬರ್ಗಾ ಜಿಲ್ಲೆಯ 
ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಪಿ. ನಾಗರಾಜ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್‌ . 1082 


೬೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೨ 


ಭಾಗ- ೨ 


ಕರ್ನಾಟಕ ವಿಧಾನ ಪರಿಷತ್ತು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಪ/ ಆ -1/ 07 / ಪ್ರನೇ / 2011, ಬೆಂಗಳೂರು, ದಿನಾಂಕ : 31 - 07 - 2012 . 


ವಿಷಯ : ಶ್ರೀ ಹೆಚ್. ಎಂ . ಭಾರತೇಶ್, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಕರ್ನಾಟಕ 

ವಿಧಾನ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸುವ ಬಗ್ಗೆ. 
ಉಲ್ಲೇಖ : ಅಧಿಸೂಚನೆ ಸಂಖ್ಯೆ : ಕವಿಪ : ಆ -1 : 07 : ಪ್ರನೇ : 2011, ದಿನಾಂಕ 30 - 07 - 2011. 

ಶ್ರೀ ಹೆಚ್. ಎಂ . ಭಾರತೇಶ್, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಉಲ್ಲೇಖಿತ ಅಧಿಸೂಚನೆಯ ರೀತ್ಯಾ ವಿಧಾನ ಮಂಡಲದ 
ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಒಪ್ಪಂದದ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿತ್ತು. ಸದರಿಯವರ ಕಾರ್ಯಾವಧಿಯು ದಿನಾಂಕ : 31 - 07 - 2012ರ 
ಅಪರಾಹ್ನದಂದು ಮುಕ್ತಾಯಗೊಂಡಿರುವ ಪ್ರಯುಕ್ತ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿಯವರನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯ 
ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಲಾಗಿದೆ ಹಾಗೂ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕಡತಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಅಪರ ಕಾರ್ಯದರ್ಶಿಯವರಿಗೆ ವಹಿಸಲು ಸೂಚಿಸಲಾಗಿದೆ. 

ಸಭಾಪತಿಯವರ ಆದೇಶಾನುಸಾರ , 

ಕೆ. ಬಿ . ಓಂಪ್ರಕಾಶ್ , 

ಉಪ ಕಾರ್ಯದರ್ಶಿ , 
ಪಿ . ಆರ್ . 1083 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ, 
HIGH COURT OF KARNATAKA 

NOTIFICATION 
No . GOB(I) 28/2001, Bangalore, Dated : 26th June, 2012. 


The following Judicial Officers are permitted to retire from Judicial Service on the dates mentioned against their names, on 
attaining the age of superannuation , i.e ., 60 years ; 


Date of Retirement on attaining 
the age of superannuation 

31 -7 -2012 


31 - 7 -2012 


Name and Designation 

SRIYUTHS/SMT. 
Basavaraj. S . Tadahal, Prl. District and Sessions Judge , 
Davanagere . 
K . A . Lalitha, Additional Registrar,Karnataka Lokayuktha , 
M .S . Building, (ARE -2), Bangalore 
P . A. Shivaprasad Naik , XI Addl. City Civil and Sessions Judge , 
Bangalore City . 
M .C .Sachidananda Prasad , III Addl. District and Sessions Judge , 
Tumkur 
B .M . Mallikarjunaiah , XXXVI Addl . City Civil and Sessions Judge , 
Bangalore City . 


31 - 7 - 2012 


31 - 8 - 2012 


31 - 8-2012 


By Order of the Hon ble Chief Justice 

K . SOMASHEKAR 
REGISTRAR GENERAL I/C 


P . R , 1084 


HIGH COURT OF KARNATAKA 

NOTIFICATION 
No. GOB(I) 28 / 2001 , Bangalore , Dated : 31st July , 2012 . 


In continuation to this office Notifications of even numbers dated 11 -5 - 2012 and 20 -6 -2012 and in pursuance to 
Rule 118 -A (1) of K .C.R .S.Rs. and as per Government Order No. FD 05 SRS 2012, dated 14 -6- 2012 sanction is hereby accorded 
for payment of cash equivalent to leave salary for Earned Leave at the credit of the following retired Judicial Officers , subject to 


220 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೨ 


con 


maximum of 300 days, instead of 240 days as on the date of their attaining the age of superannuation i.e., 30 -4 -2012 and 31-5-2012. 
it is certified that no Departmental Enquiry was pending against the said Officers , as on that date . 


Sl. No. 


Name of the Officer 


Designation prior to retirement 


1 . 


Sri . H .B . Ravindranath 


Ad-hoc District Judge, Retired w .e.f. 30 -4 - 2012. 


Sri. Channabasappa S .Malagi 


District Judge, Retired w .e.f. 31-5- 2012 


Sri Bhimappa G . Jattennavar 


District Judge, Retired w .e.f. 31-5 -2012 


4 . 


Sri. Siddappa N . Kempagoudar 


District Judge, Retired w .e.f. 31-5- 2012. 


By Order of the Hon ble Chief Justice 

P . KRISHNA BHAT 


P . R . 1085 


REGISTRAR GENERAL 


HIGH COURT OF KARNATAKA 

NOTIFICATION 


No. GOB (1) 4 ( 3 ) 2012 , Bangalore , Dated : 26 " JUNE , 2012 . 


The Presiding Officer of the court of || Addl. Civil Judge and JMFC , Malur, is concurrently appointed as the Presiding 
Officer of the court of Addl. Civil Judge, Malur (Vacant Court),with immediate effect and until further orders. 


By Order of the High Court 

P . KRISHNA BHAT 
REGISTRAR GENERAL 


P .R . 1086 


HIGH COURT OF KARNATAKA 


NOTIFICATION 


No . GOB (1) 1(FTC )/2012, Bangalore, Dated : 29TH JUNE, 2012. 


The Presiding Officer of the court of Addl. District and Sessions Judge , D .K . Mangalore is concurrently appointed as 
the Presiding Officer of Fast Track Court-l, D .K . Mangalore (Vacant Court -Due to retirement of Sri Ninganagowda Jantli 
from 30 -6 -2012). with effect from 01.07. 2012 and until further orders. 


By Order of the High Court 

P . KRISHNA BHAT 
REGISTRAR GENERAL 


P . R . 1087 


HIGH COURT OF KARNATAKA 


NOTIFICATION 
No. GOB(1) 4 (2)/ 2012, Bangalore, Dated : 4TH JULY, 2012 . 


The Presiding Officer of the court of II Addl. District and Sessions Judge, Davanagere is concurrently appointed as 
the Presiding Officer of the court of Addl. District and Sessions Judge, Davanagere (Vacant Court ), with immediate effect 
and until further orders . 


By Order of the High Court 

P. KRISHNA BHAT 


P .R . 1088 


REGISTRAR GENERAL 


£09 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೨ 


2007 - 9 


HIGH COURT OF KARNATAKA 

NOTIFICATION 
No. GOB (1) 1/2012 , Bangalore , Dated : 3RD JULY, 2012 . 


Sri. Avin Tippanna Hanumappa , Presiding Officer, Addl. Labour Court, Hubli is transferred and posted as || Addl. District 
and Sessions Judge, Dharwad (Vacant Court) in the interest of public service to take effect immediately . 

By Order of the Hon ble Chief Justice 

P . KRISHNA BHAT 
P .R . 1089 

REGISTRAR GENERAL 


HIGH COURT OF KARNATAKA 

NOTIFICATION 


No . GOB (1) 21 (50 ) 2012 , Bangalore , Dated : 4 - 7 - 2012 


The Presiding Officer of the Court of Senior Civil Judge and JMFC ., Tiptur, is concurrently appointed as the Presiding 
Officer of the Court of Prl. Civil Judge and JMFC ., Tiptur, during the leave period of Smt. K . S. Shilpa, Prl. Civil Judge and JMFC., 
Tiptur, i.e . from 24 -6 - 2012 to 9 -7 - 2012 (bdi). 


By Order of the High Court 

K .S . MUDAGAL 
REGISTRAR (JUDICIAL ) 


P . R . 1090 


HIGH COURT OF KARNATAKA 

NOTIFICATION 


No. GOB (l) 1 /2012 , Bangalore , Dated : 10 " AUGUST, 2012 . 


In modification of this office notification of even number dated 14 -6 -2010 , the Presiding Officer of the Court of III Addl. 
District and Sessions Judge, Dharwad is concurrently appointed as the Presiding Officer of Fast Track Court -l, Dharwad 
( Vacant Court), with immediate effect and until further orders . 


By Order of the High Court 

P . KRISHNA BHAT 
REGISTRAR GENERAL 


P . R . 1091 


HIGH COURT OF KARNATAKA 

NOTIFICATION 
No . GOB . II . 292 /05, Bangalore , Dated : 3 -7 -2012 . 


In modification of the itinerant arrangementmade by the High Court under Notification No. GOB. II.292/05 dated 1-7 -2011 , 
instead of Addl. Senior Civil Judge, Uttara Kannada-Karwar, the Senior Civil Judge & JMFC., Kumta is directed to itinerate to Ankola , 
for 2 days in a week (i.e. on every working Tuesday and Friday ) to dispose of the cases relating to the taluk of Ankola with immediate 
effect until further orders. 


By Order of the High Court 

P . KRISHNA BHAT 
REGISTRAR GENERAL 


P . R . 1092 


HIGH COURT OF KARNATAKA , BANGALORE 


NOTIFICATION 
No . GOB (I) 28 / 2001, Bangalore , Dated 09th August 2012 


In pursuance of Rule 118 -A (1) of K . C .S . Rs. and as per Government Order No . FD 05 SRS 2012 , dated 14 -06 -2012 
sanction is hereby accorded for payment of cash equivalent to leave salary for Earned Leave at the credit of the following retired 


220 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦, ೨೦೧೨ 


& ea 


Judicial Officers, subject to maximum of 300 days, on the date of their attaining the age of superannuation i.e., 31-07 -2012 . 
It is certified that no Departmental Enquiry was pending against the said Officers, as on that date . 

1. Sri Basavaraj, S . Tadahal, the then Prl. District and Sessions Judge, Davanagere . 

Smt. K .A . Lalitha, the then District Judge , Additional Registrar,Karnataka Lokayukta , 

M .S . Building, (ARE - 2), Bangalore . 
3. Sri P .A . Shivaprasad Naik , the then XI Addl. City Civil and Sessions Judge, Bangalore City . 

By Order of Hon ble the Chief Justice , 

P . KRISHNA BHAT , 
P . R . 1093 

Registrar General. 


HIGH COURT OF KARNATAKA , BANGALORE 

NOTIFICATION 
No. HCE 950 /2005 , Bangalore , Dated 12th July 2012 


In exercise of the powers conferred under Article 229 of the Constitution of India and Rule 7 of the High Court of Karnataka 
Service (Conditions of Service and Recruitment) Rules , 1973 and all other powers enabling thereunto , Hon ble the Chief Justice is 
pleased to select and promote the following Assistant Registrars of this office to officiate as Deputy Registrars (Group -A ) in the pay 
scale of Rs . 20025 -525 - 22650 -600 -26250 -675 - 28275 , with immediate effect, in the vacancies shown against their names : 
1. Sri Hussain Sharief 

In the vacancy caused due to retirement of Smt. T. Saroja, 

Deputy Registrar 
2 . Sri Raghavendra Upadya 

In the vacancy caused due to retirement of Sri K . V . Venkatesh , 
Deputy Registrar 


3 . 


Sri. C . Ramakrishnappa 


In the vacancy caused due to retirement of Sri M . Malleshaiah , 
Deputy Registrar 


By Order of Hon ble the Chief Justice , 

P . KRISHNA BHAT, 
Registrar General. 


P .R . 1094 


HIGH COURT OF KARNATAKA , BANGALORE 

NOTIFICATION 
No . HCE 774 / 2012, Bangalore , Dated 08th August 2012 


superannuation 


tern 


Smt. C . S. Gayathri, Senior Judgment Writer of this office is permitted to retire from service on attaining the age of 
superannuation w .e.f.the afternoon of 31-08-2012 and she will be relieved of her duties in this office on the afternoon of 31-08 -2012 . 

By Order of Hon ble the Chief Justice, 

R . CHANDRASHEKAR , 
P . R . 1095 

Registrar (Administration ) 
HIGH COURT OF KARNATAKA , BANGALORE 

NOTIFICATION 
No . GOB(1) 19(71)/ 2012, Bangalore , Dated 17th July 2012 


The Presiding Officer of the court of XXX Addl . City Civil and Sessions Judge, Bangalore, is concurrently appointed as the 
Presiding Officer of the court of the XVIII Addl. City Civil and Sessions Judge , Bangalore, during the leave period of Sri Balakrishna 
B . XVIII Addl. City Civil and Sessions Judge , Bangalore , i.e ., from 05 -08 -2012 to 30 -09- 2012 (bdi). 

By Order of the High Court , 

K .S .MUDAGAL, 
P . R . 1096 

Registrar ( Judicial) 


೬೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೩೦ , ೨೦೧೨ 


ಭಾಗ- ೨ 


HIGH COURT OF KARNATAKA, BANGALORE 

NOTIFICATION 
No . GOB(1) 1/ 2012 , Bangalore, Dated 04th August 2012 


The Presiding Officer of the court of || Addl. District and Sessions Judge , Davanagere , is concurrently appointed 
as the Presiding Officer of the court of Prl. District and Sessions Judge , Davanagere (Vacant Court ) with immediate effect 


and until further orders . 


P . R . 1097 


By Order of the High Court, 

P. KRISHNA BHAT, 

Registrar General. 
HIGH COURT OF KARNATAKA, BANGALORE 

NOTIFICATION 
No . GOB (1) 2/ 2012 , Bangalore , Dated 04th August 2012 


The Presiding Officer of the court of Senior Civil Judge and JMFC , Channagiri is concurrently appointed as the Presiding 
Officer of the court of III Addl. Senior Civil Judge and JMFC , Davanagere, with a direction to itinerate the said court three days in a 
week i.e., on every working Monday , Tuesday and Wednesday, with immediate effect and until further orders. 


By Order of the High Court , 

P . KRISHNA BHAT , 
Registrar General. 


P . R . 1098 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 343 ಸಅಸೇ 2012 , ಬೆಂಗಳೂರು, ದಿನಾಂಕ: 10 - 07 - 2012. 


ಸ್ಥಳನಿರೀಕ್ಷಣೆಯಲ್ಲಿರುವ ಶ್ರೀ ಎ. ಮುನಿಯಲ್ಲಪ್ಪ, ಸರ್ಕಾರದ ಅಪರ ಕಾರ್ಯದರ್ಶಿ, ಇವರನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 140 
ಸಅಸೇ 2012 ದಿನಾಂಕ 02 - 06 - 2012 ರಲ್ಲಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧೀನದಲ್ಲಿ ಹೊಸದಾಗಿ 
ಸೃಜಿಸಲಾಗಿರುವ ಎಂ . ಪಿ . ಎಲ್. ಎ . ಡಿ .ಎಸ್ , ವಿಭಾಗದ ಅಪರ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಿ ಆದೇಶಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 1099 


ಸಹಕಾರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಇ 92 ಮಆಸೇ 2012 , ಬೆಂಗಳೂರು, ದಿನಾಂಕ: 09 - 07 - 2012. 


ಶ್ರೀ ಬಿ. ಇ. ಗೋವಿಂದರಾಜು, ಹೆಚ್ಚುವರಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ಪ್ರಸ್ತುತ ನಿಯೋಜನೆ ಮೇಲೆ ಮಂಡ್ಯ ಸರ್ಕಾರಿ ವೈದ್ಯಕೀಯ 
ಶಿಕ್ಷಣ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವೈದ್ಯಕೀಯ ಶಿಕ್ಷಣ 
ಇಲಾಖೆಯಿಂದ ಹಿಂಪಡೆಯಲಾಗಿದೆ ಹಾಗೂ ಸದರಿಯವರ ಸೇವೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಿಯೋಜನೆ ಮೇಲೆ ನೇಮಿಸುವ 
ಸಲುವಾಗಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ.ಕೆ. ವಾಸುದೇವ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್ . 1100 

ಸಹಕಾರ ಇಲಾಖೆ. 


